ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ : 1404 
ಸದಸ್ಯರ ಹೆಸರು : ಶ್ರೀ ಬಿ.ಜಿ.ಪಾಟೇಲ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತು 
ಉತ್ತರಿಸಬೇಕಾದ ದಿನಾಂಕ : 09.03.2022 


ಉತ್ತರಿಸುವ ಸಚಿವರು 


: ವಸತಿ ಹಾಗೂ ಮೂಲಸೌಲಭ್ಯ ಅಭಿವೃದ್ದಿ ಸಚಿವರು. 


ಕ್ರಸಂ 


ಪ್ರಶ್ವೆ 


ಉತ್ತರ 


(ಅ) 


ಕಲಬುರಗಿ ವಿಮಾನ ವಿಲ್ಮಾಣದಿಂದ 
ಪ್ರಸ್ನುತ ಯಾವ ಯಾವ ನಗರಗಳಿಗೆ 
ವಿಮಾನಯಾನ ಸೇವಾ ಸೌಲಭ್ಯ ಇದೆ; 
(ವಿವರ ನೀಡುವುದು) 


ಕಲಬುರಗಿ ವಿಮಾನ ನಿಲ್ದಾಣದಿಂದ ಪ್ರಸ್ತುತ 
ಬೆಂಗಳೂರು, ತಿರುಪತಿ, 'ಹ೦ಡಾಸ್‌ 
(ಗಾಜಿಯಾಬಾದ್‌) ನಗರಗಳಿಗೆ ವಿಮಾನಯಾದ 
ಸೇವಾ ಸೌಲಭ್ಯ ಇದೆ. 


(ಆ) |ಪುಸುತ ವಿಮಾನಯಾನ ಸೇವಾ 
ಸೌಲಭ್ಯ ಹೊರತು ಪಡಿಸಿ ಇನ್ನಿತರ 
ಮಹಾನಗರಗಳಿಗೆ ' ವಿಮಾನಯಾನ 
ಸೇವೆ ಕಲ್ಪಿಸಲು ಸರ್ಕಾರದ ಮಟ್ಟಿದಲ್ಲಿ 
ಚಿಂತನೆ ನಡೆದಿದೆಯೇ: (ವಿವರ 
ನೀಡುವುದು) 

(ಇ) |ನಡೆದಿದ್ದಲ್ಲಿ' '.ಏಐಂದಿನಿಂದ ಯಾವ 


ಯಾವ ; ಮಹಾನಗರಗಳಿಗೆ 
ವಿಮಾನಯಾನ ಸೇವೆ 
ಕಲ್ಪಿಸಲಾಗುವುದು? (ಿವರ 
ನೀಡುವುದು) 


ಹೌದು. 


ಕೆಲಬುರಗಿಯಿಂದ ಮುಂಬೈ. ಗೋವಾ, 
ಮಂಗಳೂರು ಮತ್ತು ಅಹಮದಾಬಾದ್‌ 
ನಗರಗಳ ನಡುವೆ ವಿಮಾನಯಾನ ಸೇವಿಯನ್ನು 
ಒದಗಿಸಲು ಏರ್‌ಲೈನ್‌ ಆಪರೇಟರ್ಸ್‌ 
ಅವರೊಂದಿಗೆ ಸಂಪರ್ಕ ಮಾಡಿ ಒಪ್ಪಿಗೆಯನ್ನು 
ಪಡೆದು ಶೀಘುದಲ್ಲಿಯೆ ವಿಮಾನಯಾಸ ಸೇವೆ 
ಕಲ್ಪಿಸಲು ಕ್ರಮಕ್ಕೆ ಗೊಳ್ಳಲಾಗುತ್ತದೆ. 


ಸಂಖ್ಯೆ:ಮೂಲಇ 32 ರಾಅವಿ 2022 


(ವಿ.ಸೋಮಣ್ಣ) | 
ವಸತಿ ಹಾಗೂ ಮೂಲಸೌಲಭ್ಯ ಅಭಿವೃದ್ಧಿ, 


ಸಚಿವರು 


